ಕತರ್ವಾಟಕ ವಿಧಾನ ಪರಿಷತ್ತು 


“ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


118 

ಶ್ರೀ ಹೆಚ್‌.ಎಂ.ರಮೇಶ್‌ ಗೌಡ 

(ವಿಧಾನಸಭೆಯಿಂದ ಚುನಾಯಿತರಾದವರು) 
: 16.02.2022. 

: ಕಂದಾಯ ಸಚಿವರು 


ಸಂ 


ಪ್ರಶ್ನೆ 


ಉತ್ತರ _ 


ಅ) 


ರಾಜ್ಯದಲ್ಲಿ, ಈವರೆಗೆ | 
ಒತ್ತುವರಿಯಾಗಿರುವ 
ಗೋಮಾಳಗಳ ಸಂಖ್ಯೆ 
ಎಷ್ಟು; ಕಂದಾಯ ಇಲಾಖೆ 
ಆ ಒತ್ತುವರಿಯಾದ 
ಗೋಮಾಳಗಳನ್ನು 
ಹಿಂಪಡೆದಿದೆಯೆಃ 
ಒತ್ತುವರಿದಾರರ 
ಯಾವ 
ನೀಡುವುದು) 


ವಿರುದ್ಧ 
ಕ್ರಮ 
(ವಿವರ 


ರಾಜ್ಯದಲ್ಲಿ ಒಟ್ಟು 19.39,672-21.09 ಎಕರೆ/ಗುಂಟಿ 
ಗೋಮಾಳವಿದ್ದು ಈ ಪೈಕಿ 76,700 ಗೋಮಾಳಗಳನ್ನು 
ಒತ್ತುವರಿ ಮಾಡಲಾಗಿದೆ. ವಿವರಗಳನ್ನು ಅನುಬಂಧ-|' 
1ರಲ್ಲಿ ಲಗತ್ತಿಸಲಾಗಿದೆ. 


ರಾಜ್ಯದಲ್ಲಿ ಒಟ್ಟು 62,72,811 ಎಕರೆ ಸರ್ಕಾರಿ ಜಮೀನು 
ಇದೆ. ಇದರಲ್ಲಿ ಒಟ್ಟು 1427195 ಎಕರೆ ಸರ್ಕಾರಿ 
ಜಮೀನು ಒತ್ತುವರಿ ಇದೆ. ವಿವಿಧ 
ನ್ಯಾಯಾಲಯದಲ್ಲಿರುವ ಪ್ರಕರಣಗಳು, ಅಕ್ರಮ-ಸಕ್ರಮ 
ಯೋಜನೆ ಹಾಗೂ ಸಾರ್ವಜನಿಕ ಉದ್ದೇಶಗಳಿಗೆ 
ಬಳಕೆಯಾಗಿರುವ ಒಟ್ಟು 10,20,978 ಎಕರೆ ಸರ್ಕಾರಿ 
ಜಮೀನು ಹೊರತುಪಡಿಸಿ, ಉಳಿದಂತೆ 49,62,17 ಎಕರೆ 
ಒತ್ತುವರಿ ಜಮೀನು ತೆರವುಗೊಳಿಸಬೆಣಾಗಿರುತ್ತದೆ. 
ಇದರಲ್ಲಿ ೩70108 ಎಕರೆ ಸರ್ಕಾರಿ ಜಮೀನು 
ತೆರವುಗೊಳಿಸಲಾಗಿದೆ. ಉಳಿದಂತೆ 136109 ಎಕರೆ 
ಒತ್ತುವರಿ ತೆರವುಗೊಳಿಸಲು ಬಾಕಿ ಇದ್ದು ಹಂತ 
ಹಂತವಾಗಿ ಕಮವಹಿಸಲಾಗುತ್ತಿದೆ. § 


ಒತ್ತುವರಿ ಪ್ರಕರಣಗಳನ್ನು ಸಮರ್ಥವಾಗಿ ತಡೆಯುವ 

ಸಲುವಾಗಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ 

ನ್ಯಾಯಾಲಯವನ್ನು ರಜಿಸಲಾಗಿದೆ. ಒತ್ತುವರಿದಾರರ 

ವಿರುದ್ದ ಕರ್ನಾಟಿಕ ಭೂ ಕಬಳಿಕೆ ನಿಷೇಧ ವಿಶೇಷ 

ನ್ಯಾಯಾಲಯದಲ್ಲಿ ಕರ್ನಾಟಿಕ ಭೂ ಕಂದಾಯ ಕಾಯ್ದೆ, 

1964ರ ಕಲಂ 192ಎ ರನ್ವಯ ಪ್ರಕರಣಗಳನ್ನು 

ದಾಖಲಿಸಲಾಗುತ್ತಿದೆ. -ನಿವರಗಳು. ಈ. ಕೆಳಕಂಡಂತಿದೆ: 

(31.12.2021ರಂತೆ) 

1. ದಾಖಲಾಗಿರುವ ಪ್ರಕರಣಗಳು :20858 

2. ಇತ್ಯರ್ಥಪಡಿಸಿದ ಪ್ರಕರಣಗಳು:4831 

3. ಬಾಕಿ ಇರುವ ಪ್ರಕರಣಗಳು: 16027 

4. ಶಿಕ್ಷ ವಿಧಿಸಲಾಗಿರುವ ಪ್ರಕರಣ ಸಂಖ್ಯೆ: 61ಜನರಿಗೆ ಒಂದು 

ವರ್ಷದಂತೆ ಶಿಕ್ಷೆಯೊಂದಿಗೆ ದಂಡ ವಿಧಿಸಲಾಗಿದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 20 ಎಲ್‌ 

ಜಿಪಿ 2020, ದಿ: 20.01.2020 ರಂತೆ ಸರ್ಕಾರಿ ಜಮೀನು 


ಒತ್ತುವರಿ ತೆರವುಗೊಳಿಸುವುದು, ಒತ್ತುವರಿದಾರರ 
ವಿರುದ್ಧ ಕ್ರಮ ಜರುಗಿಸುವುದು, ಒತ್ತುವರಿ 
ತೆರವುಗೊಳಿಸಲು ವಿಫಲರಾಗಿರುವ ಅಧಿಕಾರಿಗಳು/ಭೂ 
ಕಬಳಿಕೆಗೆ ಪ್ರೇರಣೆ ನೀಡಲು, ನಕಲಿ ದಾಖಲೆಗಳನ್ನು 


ಸೃಷ್ಟಿಸಲು ಸಹಕರಿಸಿ ಶಾಮೀಲಾಗಿರುವ 
ಅಧಿಕಾರಿ/ಸಿಬ್ಬಂದಿಗಳ ವಿರುದ್ದ ಕಾನೂನು/ಶಿಸ್ತು 
ಕ್ರಮಗಳನ್ನು ಜರುಗಿಸಲು ಸೂಚನೆ ನೀಡಲಾಗಿದೆ. 

ಆ) [ರಾಜ್ಯದ ಬಹುತೇಕ 
ತಾಲ್ಲೂಕು ಕಚೇರಿಗಳಲ್ಲಿ 
ರೈತರ "ಆರ್‌.ಟಿ.ಸಿ.ಯಲ್ಲಿ ಬೆಳೆ | ಪ್ರಸ್ತುತ ಬೆಳೆ-ಸಮೀತ್ಲೆ ತಂತ್ರಾಂಶದ (Crop-Survey) 
ನೋಂದಾವಣೆ, ಪಹಣಿ | ಮುಖಾಂತರ ಸ್ಟೀಕೃತವಾಗುವ ಆಯಾ ಯತುಮಾನದ 
ನೋಂದಾವಣೆ ಮುಂತಾದ | ಬೆಳೆ ಖಿವರಗಳನ್ನು ಮಾತ್ರ ಪಹಣಿಯಲ್ಲಿ 
ಕೆಲಸಗಳು ಸುಸೂತ್ರವಾಗಿ | ಇಂಡೀಕರಿಸಲಾಗುತ್ತಿದೆ. 
ಆಗುತ್ತಿಲ್ಲ ಎನ್ನುವ 
ದೂರುಗಳು ಕೇಳಿ ಪಹಣಿ  ನೋಂದಣೆಯಲ್ಲಿ ತಾಂತ್ರಿಕ ಸಮಸ್ಯೆ 
ಬರುತ್ತಿರುವುದು ಸರ್ಕಾರದ] ಉದವಿಸಿದಲ್ಲಿ ಹಂತ ಹಂತವಾಗಿ ಕ್ರಮ 
ಗಮನಕ್ಕೆ ಬಂದಿದೆಯೆಳಿ; | ಕೈಗೊಳ್ಳಲಾಗುತ್ತಿದೆ. 
ಬಂದಿದ್ದಲ್ಲಿ, ಈ ಬಗ್ಗೆ ಯಾವ 
ಕ್ರಮ ಕೈಗೊಳ್ಳಲಾಗಿದೆ; 

ಇ) |ತಾಲ್ಲೂಕು ಕಚೇರಿಯ 
ಭೂಮಿ ಕೇಂದ್ರವನ್ನು 
ಖಾಸಗಿ ನಿರ್ವಹಣೆಗೆ 
ಕೊಡಬೇಕು ಅನ್ನುವ ಆಗ್ರಹ 
ಕೇಳಿ ಬಂದಿರುವ ಕುರಿತು 
ಸರ್ಕಾರದ ನಿಲುವೇನು; 

ಈ) | ತಾಲ್ಲೂಕು, ಹೋಬಳಿ | ಭೂ ಮಾಪನ ಇಲಾಖೆಯಲ್ಲಿ ಖಾಲಿ ಇರುವ 79 ಭೂ 
ಕೇಂದ್ರಗಳ ವ್ಯಾಪ್ತಿಯಲ್ಲಿ | ದಾಖಲೆಗಳ ಸಹಾಯಕ ನಿರ್ದೇಶಕರುಗಳ ಪೈಕಿ ನೇರ 
ಜಮೀನುಗಳ ಸರ್ವೆ ಕಾರ್ಯ | ನೇಮಕಾತಿಯಿಂದ ಭರ್ತಿ ಮಾಡಬೇಕಾದ 32 
ಸಮರ್ಪಕವಾಗಿ ಹುದೆಗಳನ್ನು ಹಾಗೂ ನೇರ ನೇಮಕಾತಿ ಖೋಟಾದಡಿ 
ನಡೆಯುತ್ತಿಲ್ಲ ಎನ್ನುವ | ಖಾಲಿ ಇರುವ 700 ಭೂ ಮಾಪಕರ ಹುದ್ದೆಗಳನ್ನು ನೇರ 
ಆರೋಪಗಳು ಕೇಳಿ | ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ 


ಬಂದಿರುವುದು ' ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; ಈ 


ಇಲಾಖೆಯ ಸಹಮತಿಯನ್ನು ಕೋರಲಾಗಿರುತ್ತದೆ. 


ಕುರಿತು ಸರ್ವೆ ಅಧಿಕಾರಿಗಳ | ಮುಂಬಡ್ತಿ ಮೂಲಕ ಭರ್ತಿ ಮಾಡಬೇಕಾದ 
ನೇಮಕಾತಿ ಪ್ರಕ್ರಿಯೆ ಪ್ರಸ್ತುತ| ಹುದ್ದೆಗಳನ್ನು , ಜೀಷ್ಠತೆಯ ಆಧಾರದ ಮೇಲೆ" ಬಡ್ತಿ 
ಯಾವ ಹಂತದಲ್ಲಿದೆ? ನೀಡಲು ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ: ಆರ್‌ಡಿ 02 ಎಲ್‌ಜಿಕ್ಯೂ 2022 


ಫ್‌ 


Go 
a 


ಕಂದಾಯ ಸಚಿವರು 


ಖ್ಯೆ 118ಕ್ಕೆ ಅನುಬಂಧ - 1 


boB 
(4 
nL 


ಚಾಮರಾಜನಗರ 
ಚಿಕ್ಕಬಳ್ಳಾಪುರ 


SE 


ES 


3 ಯಾದಗಿರಿ ಹೇ 


